ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ, ಜುಲೈ ೧೭, ೨೦೧೪ ( ಆಷಾಢ ೨೬ , ಶಕ ವರ್ಷ ೧೯೩೬ ) 
Bangalore , Thursday , July 17 , 2014 ( Aashadha 26 , Shaka Varsha 1936 ) 


ಸಂಪುಟ ೧೪೯ 
Volume 149 


* 


ಸಂಚಿಕೆ ೨೯ 
Issue 29 


ಭಾಗ ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 

ಸಂಬಂಧಿಸಿದ ಅಧಿಸೂಚನೆಗಳು 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ , ಕೋಲಾರ ಜಿಲ್ಲೆ, ಕೋಲಾರ. 

ಕ್ರಮ ಸಂಖ್ಯೆ / ಡಿಆರ್‌ಕೆ / ಎಲ್‌ಕ್ಯೂಡಿ/ಸಿಆರ್ 88 / 2013 - 14, ದಿನಾಂಕ: 29 - 3 - 2014 
ವಿಷಯ :- ಕಾರ್ಯವನ್ನು ನಿರ್ವಹಿಸದೇ ಸ್ಥಗಿತಗೊಂಡಿರುವ ವೀರಭದ್ರನಗರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಮುಳಬಾಗಿಲು 

ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ. 
ಉಲ್ಲೇಖ:- 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ, ಕೋಲಾರ ರವರ ಪತ್ರ 

ಸಂಖ್ಯೆ:ಎಆರ್‌49 / ಸಮಾಪನೆ /ಸಿಆರ್‌. /2013 -14 ದಿನಾಂಕ:25 - 3 - 2014 , 
ಪ್ರಸ್ತಾವನೆ: 

ವೀರಭದ್ರನಗರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಮುಳಬಾಗಿಲು ತಾಲ್ಲೂಕು ಇದು ತನ್ನ ಕಾರ್ಯವನ್ನು ನಿರ್ವಹಿಸದೇ 
ಸ್ಥಗಿತಗೊಂಡಿರುವುದಾಗಿ ಸಂಘವನ್ನು ಪುನ:ಶ್ವೇತನಗೊಳಿಸಲು ಸಾಧ್ಯವಿಲ್ಲದಿರುವುದರಿಂದ ಸಮಾಪನೆಗೊಳಿಸಬೇಕೆಂದು ಉಲ್ಲೇಖದ ಪತ್ರದಲ್ಲಿ ಕೋಲಾರ 
ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿಫಾರಸ್ಸು ಮಾಡಿರುತ್ತಾರೆ . 

ಅಲ್ಲದೇ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಸಹ ಪ್ರಸ್ತಾವೆಯನ್ನು ಪರಿಶೀಲಿಸಿ ಸಂಘವು ಬೈಲಾ ರೀತ್ಯಾ ಕಾರ್ಯನಿರ್ವಹಿಸದಂತೆ 
ಸ್ಥಗಿತಗೊಂಡಿದ್ದು, ಈ ಸಂಘವನ್ನು ಮುಂದುವರೆಸುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನ ಇಲ್ಲದಿರುವುದರಿಂದ ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959 ರ ಕಲಂ 72 ರನ್ವಯ ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟಿರುವುದಾಗಿ ತಿಳಿಸಿರುತ್ತಾರೆ. 

ಮೇಲ್ಕಂಡ ಅಂಶಗಳ ಹಿನ್ನಲೆಯಲ್ಲಿ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಮತ್ತು ಕೋಲಾರ ಉಪವಿಭಾಗದ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರ ಅಭಿಪ್ರಾಯದಂತೆ ಹಾಗೂ ಶಿಫಾರಸ್ಸು ಮೇರೆಗೆ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

: - ಆದೇಶ: 
ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72( 2) ( ಇ) ಅನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ :ಸಿಎಂಡಬ್ಲ್ಯೂ / 69 /ಸಿಎಲ್‌ಎಂ/2001 ದಿನಾಂಕ: 21 - 11 - 2001 ರಂತೆ ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ ಸಿ.ಪ್ರಸಾದ್‌ರೆಡ್ಡಿ, 
ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ವೀರಭದ್ರನಗರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಮುಳಬಾಗಿಲು 
ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೊಳಿಸಿ ಸಂಘಕ್ಕೆ ವಿಸ್ತೀರ್ಣಾಧಿಕಾರಿ, ಕೋಲಾರ - ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ನಿ., ಮುಳಬಾಗಿಲು ಶಿಬಿರ ಕಛೇರಿ 
ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ - ಜವಾಬ್ದಾರಿಗಳನ್ನು 3 ತಿಂಗಳ ಒಳಗಾಗಿ 
ವಿಲೇವಾರಿ ಮಾಡಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ: 29 - 3 - 2014 ರಂದು ಹೊರಡಿಸಿದೆ. 

ಸಿ. ಪ್ರಸಾದ್‌ರೆಡ್ಡಿ 

ಸಹಕಾರ ಸಂಘಗಳ ಉಪನಿಬಂಧಕರು , 
SC .10 

ಕೋಲಾರ ಜಿಲ್ಲೆ, ಕೋಲಾರ. 
( ೧೩೯೩) 


PR. 349 


೧೩೯೪ BDTEBE ODZIE, TJOwo, woe , 02 , 9008 

ಭಾಗ ೩ 
In Court of Hon ble gth Additional Chief Metropolitan Magistrate Bangalore city . 

It hereby Notified to the public that the Koramangala police station , Bangalore city , have seized the following vehicles as 
unclaimed and such vehicles are lying in the Koramangala Police Station as unclaimed so far. I hence the owner of properties 
(vehicles) may put their claim one month from the date of publication . 
Bangalore city 
date : 20 - 06 - 2014 

gth A C M Magistrate Bangalore city 
List of the seized vehicles are lying in the Koramangala police station , Bangalore city which have been seized under C .miss 
and SHD no., 

PARTICULORS OF THE KORAMANGALA POLICE STATION SEIZED VEHICLES 


CIMIS 
/SHD , NO 


VEHICLE NAME 


Reg No 


Chassis No 


Engine No 


COLOUR 


47 / 13 


SUZAKI SUMARI 


KA -04 


7201F145250 


7201M200964 


EB -8285 


482 / 13 


HONDA SHAIN 


KA01 


ME4JC368C98086854 


JC36E9356113 


BLACK 


EL -6637 


485 /13 


KA51 


MD621BD1972A75939 


OD1A71920362 


GREEN 


TVS XL HEAVY 

DUTY 


K -5345 


4 


486 / 13 


06E16F20834 


06E15E20473 


BLACK 


HERO HONDA 
SPLENDER 


KA51 
H -9775 


487 / 13 


SUNNY SCOOTY 


KA01 


034235 


034364 


WHITE 


H -4215 


6 


03/ 14 


BAJAZ AVENGER 


MD2DGDVZZNCC09320 


DVGBNC23376 


BLACK 


KA01 
EB -8977 


04 / 14 


KINETIC HONDA 


KA17 


NIEF169907 


NIEFB168507 


BLUE 


E - 2457 


8 


05 / 14 


BAJAZ 


KA03 


16CBEJ17546 


16EBEJ19312 


GREEN 


M80 


X -412 


05 / 14 


KINETIC HONDA 


KA01 


IFTK231780 


NIETK 227785 


WHITE 


S - 9595 


10 


06 /14 


KINETIC HONDA 


K 03 


NIFPC773102 


NIEPG767250 


BLUE 


U -2173 


11 


07 / 14 


YAMAHA LIBRO 


KA02 


03F5TS 045244 


5TS045244 


BLUE 


EJ- 3175 


12 


11/ 14 


KA02 


E10F339892 


E10E348561 


BLACK 


HERO 
CD 100 


E - 2138 


13 


12 / 14 


KA01 


NIFUD - 272994 


NIUED - 269065 


KINETIC HONDA 

ZX 


BLACK 


U - 2978 


13 / 14 


TVS MAX 100 


KAO9 


1302F486446 


N6302M542554 


BLUE 


EA -8733 


13 / 14 


HONDA 


KA01 


ME4JF117E58003595 


JF11E6003552 


BLACK 


DEO 


Y - 4394 


16 


14 / 14 


KINETIC ZING 


KA03 


B1FUK018431 


BIEUK019150 


BLUE 


EJ- 0692 


ಭಾಗ ೩ 


FODFEIT DOETE , TUDIJDT , Zoe , 02 , 9008 


02538 


CIMIS 
ISHD, NO 


VEHICLE NAME 


Reg No 


Chassis No 


Engine No 


COLOUR 


NO 


17 


16 / 14 


BAJAZ 


KA05 


DUFBLB43705 


DUMBLB42759 


RED 


CT100 


ES -2350 


18 


19/ 14 


BAJAJ PULSAR 


KA04 


DHV BJK 13849 


DHG BJK 13857 


RED 


EE - 3055 


19 


19 / 14 


SUZUKISHOGAN 


KA05 


8404F413690 


8404M -452780 


BLACK 


L - 3395 


20 


19 / 14 


TVS XL SUPER 


P1301F702967 


P1301M699724 


BLACK 


KA01 
V - 2206 


21 


20/14 


KA04 


MD2DSJNZZPCC16640 


JNGBPC16592 


BAJAJ 
DISCOVER 


BLACK / 
BLUE 


EU -5836 


22 


21/ 14 


CBZ 


OOH46C01248 


OOH41M01556 


BLUE 


KA03 
EB - 3178 


22 / 14 


SPLENDER 


KA05 


02H20F04616 


02H18E04118 


BLACK 


EK -6398 


24 


23/14 


HONDA ACTIVA 


KA03 


ME4JF087J58169669 


JF08E8169700 


BLACK 


ET-8745 


25 


23 / 14 


BAJAJ LEGEND 


KA01 


CHCBHH02481 


CREBHG00881 


V -4322 


26 


24 / 14 


KINETIC HONDA 


KA01 


337028 


232234 


E - 9410 


27 


27 / 14 


BAJAJ PULSAR 


MD2DHDHZZPCF14452 


DHGBPF53771 


BLUE 


KA05 
HD - 9642 


28 


29/ 14 


APACHI 


KA05 


MD634KE6692G02859 


0E6G92002742 


CEMENT 


HJ-4424 


29 


25 / 14 


KAO2 


24FBJG54167 


AEMBJG64848 


BLACK 


AUTO 
RICKSHAW 


B -6251 


30 


26 / 14 


KA05 


24FBEK95913 


24MBEK88337 


BLACK 


AUTO 
RICKSHAW 


A -6482 


28 / 14 


KA02 


24FBLE36769 


AEMBLE40963 


BLACK 


AUTO 
RICKSHAW 


C -2723 


30 /14 


KA02-6481 


24F93M33088 


24M93M32882 


BACK 


AUTO 
RICKSHAW 


33 


483 / 13 


BAJAJ PLATINA 


KAO2 


MD2DDDZZZRWF50558 


DUMBRF51859 


BLUE 


HE - 1131 


483 /13 


BAJAJ PULSUR 


KA 32 - 


DHVBKF72515 


DHGBKF72451 


BLUE 


L - 9977 


35 


484 /13 


HONDA ACTIVA 


KA03 


ME4JF085HL800797925 


JFO0E0007985 


BLACK 


ED - 5206 


36 


484/ 13 


NO - - 


CH99JI9C08851 


17010E5029 


BLACK 


HERO HONDA 
SPLENDER 


025 : 


FODFEIT DOETE , TUDIJDT , Zoe , 02 , 9008 


ಭಾಗ ೩ 


CIMIS 
ISHD, NO 


VEHICLE NAME 


Reg No 


Chassis No 


Engine No 


COLOUR 


NO 


484 / 13 


BAJAJ PULSUR 


MD20HDHZZTCA71300 


DHGBTA60778 


BLACK 


KA 03-HD 

8348 


38 


485 / 13 


BAJAJ PULSAR 


KA - 01 


MD2DHJOZZPCC08598 


JCGBTC08547 


BLACK 


EP - 1103 


485 /13 


YAMAHA RX 135 


KA02 


03K4TL555431 


4TL555431 


BLACK 


EB -7173 


40 


486 / 13 


BAJAJ CHETAK 


KA05 


CDEBWSC99658 


CEMENT 


EF - 243 


41 


01/ 13 


SAMURAI 


KA -01 


750M583603 


BLACK 


Q -6467 


42 


01/13 


TVS FIERO 


KA40 


MD624EE1842604838 


OE164207798 


GREEN 


H - 7340 


43 


02 / 13 


SCOOTY ES 


KA03 


K98CM179538 


WHITE 


V -9186 


02 / 13 


RX 135 


KA -02-7349 


1L1-212300 


1 LI-212300 


01/ 14 


YAMAHA RX - 100 


KA04 


ILT-051301 


ILI-051801 


V - 9229 


46 


02 / 14 


KENTIC HONDA 


KA05 


NIFSM147985 


NIESM143948 


BLACK 


EF -2764 


47 


04 / 14 


NO 


04420F01503 


04H18E01357 


BLACK 


HERO HODA 
SPLENDER 


48 


07 / 14 


KINETIC HONDA 


KA01 


NJFMC602638 


595415NIEMC 


BLACK 


K - 4614 


49 


08 / 14 


CBZ 


02H46C02746 


02H41M02471 


BLACK 


KA41 
G -4938 


50 


09/ 14 


YAMAHA 


KA05 


99H45022706 


4L5022706 


BLACK 


A -6823 


51 


10 / 14 


HERO HONDA 


KA05 


93J12F03702 


93J10F4331 


BLACK 


K -7354 


52 


10 / 14 


TVS 50 


KA05 


A307F775153 


GREEN 


K -4542 


53 


11/ 14 


BAJAJ PULSAR 


KA01 


MD2DHD3ZZSEB31993 


DGBSB50551 


RED 


EM 6190 


54 


11/ 14 


BAJAZ CHETAK 


| CAU- 8737 


GREEN 


11 / 14 


BAJAZ PULSUR 


KA03 


DHVBKG22878 


DHGBKG23247 . 


BLACK 


EQ - 2978 


56 


11/ 14 


YAMAHA CRUX 


KA55 


02E5KA3300 


5KA118300 


BLACK 


J -4582 


57 


12 /14 


HERO PUCH 


KA02 


EB809614 


BLACK 


EC -4833 


58 


13/ 14 


CD 100 


KA03 


H 5041 


GLOE518791 


BLACK 


ಭಾಗ ೩ 


FODFEIT DOETE , TUDOJDT , Zoe , 02 , 9008 


0252 


SL 


CIMIS 
/SHD , NO 


VEHICLE NAME 


Reg No 


Chassis No 


Engine No 


COLOUR 


NO 


59 


14 / 14 


YAMAHA 


KA01 


99H445025187 


4LS025187 


BLACK 


E -5784 


14 / 14 


BAJAZ PULSUR 


KA05 


MD2DHDHZZ6C77942 


DHGB679090 


BLACK 


HK - 3791 


61 


15 / 14 


SUZUKI 


77041801513 


77041801513 


BLACK 


KA05 
EH -2198 


15 / 14 


| HONDA DEO 


ME4JF118M98003953 


JF11E4004022 


BLACK 


KA51- S 

7624 


63 


18 /14 


YAMAHA 


KA01 


991L15277996 


IL5277996 


BLACK 


R - 3771 


64 


19 / 14 


RX 100 


KA05 


594L10271 


30M94L09248 


BLACK 


Q - 290 


65 


19 / 14 


HONDA DEO 


ME4JF115M28012175 


JF11E0013526 


BLACK 


KA05 
HE - 1549 


66 


21/ 14 


CBZ 


KA04 


OOH4101221 


OOH41M02573 


RED 


Y -8711 


67 | 


22 / 14 


LML VESPA 


KA03 


AN21324 


SKY 
BLUE 


E -6847 


68 


24 / 14 


BAJAJ CHETAK 


265 


KA03 
S -8322 


69 


27 / 14 


YAMAHA 


RX 


CKN 


ILI108545 


ILI108545 


135 


8775 


70 


29 / 14 


SUZUKI 


KA05 - 4545 


M1006F091175 


NMOOBND10170 


RED 


71 


06 / 14 


SUZUKI 


TCS 


3608FU82361 


SILVER 


4249 


08 / 14 


06A16F26853 


06A15E270823 


BLACK 


HERO HONDA 
SPLENDER 


TN07 
AP -6732 


73 


11 / 14 


HERO HONDA 


TN25 


02E21C00703 


02E21M01039 


BLACK 


PASSION 


EP - 984 


74 


17 /14 


TN26 


04820F01323 


04F18E01503 


BLACK 


HERO HONDA 
SPLENDER 


H - 2527 


75 


17 / 14 


TNO7 


01K20F03719 


RED 


HERO HONDA 
SPLENDER 


T - 1621 


76 


16 / 14 


BAJAZ SPIRIT 


BLUE 


APO5 -G 

7876 


77 


18 / 14 


YAMAHA 


IL1050473 


IL1050473 


BLUE 


KL08 
AE- 2186 


78 


20 / 14 


YAMAHA LIBRO 


KL13 


05AS153365919 


COFFE 
COLOUR 


M -6501 


482 / 2013 


HERO HONDA 


MH12 


02A20F41193 


02A18136807 


BLACK 


SPLENDER 


BJ-4642 


PR .456 


SC .5 


gth A C M Magistrate Bangalore city 


nasos 


FDF :37 ODZIE , TOOOOo , mes 02 , 9008 


ಭಾಗ ೩ 


IN THE COURT OF 187 M .M .TRAFFIC ,MAYOHALL.BANGALORE CITY . 
It is here by notified to the public that the Adugodi traffic police station , Bangalore city have seized the following vehicles as 
unclaimed and such vehicle are lying in the police station as unclaimed so far hence the owners of the vehicles and may put their claim 
one month from the date of this publication . 
Bangalore city 


Dated : 23.06 . 2014 


By the order of the court 
MMTC-1 Mayohall Bangalore City 


ಕ್ರಮ ಸಂಖ್ಯೆ 


ಮಾದರಿ 


ವಾಹನದ ನೋಂದಣಿ ಸಂಖ್ಯೆ 


ಇಂಜಿನ್ ಸಂಖ್ಯೆ 


ಚಾಸಿಸ್ ಸಂಖ್ಯೆ 


KENETIC HONDA 


KA -04 - J - 3011 


NIEHB326022 


NIFHB338675 


YAMAHA M /C 


KA -01 -EB -7490 


5TS4059679 


06B5TS4059679 


YAMAHA M / C 


AP -03 - 3652 


STS 060825 


03H5TS060825 


T. V . S MOPED 


KA -03- E - 9096 


DO11M430692 


DO11F431992 


BAJAJ 


KA -04 -EE -6664 


FDEBJM24784 


FD6BJM 25313 


BAJAJ DISCOVARY 


KA -05-HA - 2200 


DSGBNB57708 


MD2DSDSZZNCB80058 


HERO HONDA 


KA -51- Q -9935 


HA10EA89851107 


MBLHA10EJ89A16997 


YAMAHA M /C 


KA - 16 - E - 1949 


IL1225932 


IL1225932 


HERO HONDA M / C 


KA - 05 -EB -4255 


99J17M07777 


99JI9C08517 


BAJAJ M /C 


KA-03-EQ -5872 


04L15E32881 


04L16F33498 


PIAUTO RICKSHAW 


KA -05 - A - 1552 


24E019528 


24C020049 


P /AUTO RICKSHAW 


KA - 05 - B - 9689 


AEMBFK89119 


24FBFK10131 


PULSAR M /C 


KA -02- EG -8289 


BHGBJK08517 


BHEBJK08532 


KA - 05 -EV -7266 


VEEWMO16842 


VEFXA015990 


HERO HONDA 
SCOOTER 


CKH 7460 


085054 


083986 


SCOOTER 


KAO3X9739 


ತುಕ್ಕುಹಿಡಿದಿದ್ದು ಸರಿಯಾಗಿ ಕಾಣುವುದಿಲ್ಲಾ 


MOTOR CYCLE 


TN37MB356 


ತುಕ್ಕುಹಿಡಿದಿದ್ದು ಸರಿಯಾಗಿ ಕಾಣುವುದಿಲ್ಲಾ 


ತುಕ್ಕುಹಿಡಿದಿದ್ದು ಸರಿಯಾಗಿ 
ಕಾಣುವುದಿಲ್ಲಾ 
1606F658452 
ತುಕ್ಕುಹಿಡಿದಿದ್ದು ಸರಿಯಾಗಿ 
ಕಾಣುವುದಿಲ್ಲಾ 


SCOOTER 


KA19E9712 


ತುಕ್ಕುಹಿಡಿದಿದ್ದು ಸರಿಯಾಗಿ ಕಾಣುವುದಿಲ್ಲಾ 


By the order of the court 


PR .464 


MMTC -1 Mayohall Bangalore City 


IN THE COURT OF V METROPOLITAN MAGISTRATE TRAFFIC COURT, BANGALORE CITY . 
COMPLAINANT: HEBBAL TR .PS C . MIS : 02 /2014 

ACCUSED : 
It hereby notified to the public that the Hebbal Traffic Police station , Bangalore city have seized the following vehicles as 
unclaimed and such vehicles are lying in the police station as unclaimed so far.Hence, the owners of the properties (vehicles ) may put 
their claim one month from the date of the publication . 

METROPOLITAN MAGISTRATE TRAFFIC COURT- V , BANGALORE. 
List of unclaimed are lying in Hebbal traffic police station, Bangalore city which Have been under C.Mis Cases . 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೭, ೨೦೧೪ 


0256 


C .Mis 


SI.No . 


P.F.NO 


Type of Vehicle 


Vehicle 
Registration 


Engine No 


Charsis No . 


No . 


02/2014 


02 /2014 


Passenger Autorickshaw 


KA05AA3118 


AEMBNPK41160 


MD2AA24ZZNWK23346 


02/2014 


02/2014 


Passenger Autorickshaw 


MHO2Z3097 


24MBEF50428 


84FBEF20526 


arAwN+ 


KA045066 


24M94171172 


24F94H71744 


02/ 2014 02/ 2014 
01/2014 01/2014 
02/ 2014 02/2014 


Passenger Autorickshaw 
M /C HERO HONDA CBZ 
M /C HERO HONDA CD100 


KA19Q3297 


02C41M02317 


02C46C02677 


CRM4708 


C10F179386 


C10E179457 


PR . 397 


MMTC .V BANGALORE . 


SC . 10 


PROCEEDINGS OF THE ASSISTANT COMMISSIONER OF COMMERCIAL TAXES 
LOCAL VAT OFFICE - 045 , # 174 , RAKSHITHA COMPLEX , 9TH CROSS , INDIRANAGAR , BANGALORE - 38 

DATED : 12.06 . 2014 . 
Present: Arpitha, G . 


Sub : Loss of Twelve F forms in the case of M /s Hathway Cable and Datacom Ltd., Shree 

Complex, 4th Floor , # 73 , St. Johns Road, Bangalore-42 . 

Ref: Letter of M /s Hathway Cable and Datacom .Ltd ., Dated : 09.06.2014 . 
PREAMBLE : 

M /s Hathway Cable & Datacom Ltd ., Shree Complex ,4th Floor , # . 73 , St. Johns Road , Bangalore-42 , is a registered dealer 
borne on the files of this office bearingTIN :29540366472 . The dealer in his letter cited at reference above has intimated that the 
following Blank “ F " Forms were lost in the custody of purchasing dealer and the details of those “ F " Forms are detailed as under: 


Address of the dealer 


Name & address of the dealer to whom 


to whom the 


F Form No .s 


declaration Forms are issued 


TIN 


No . 


declaration are sent 


KA F -01 0426803 


| M /s Hathway Cable & Datacom Limited , Bangalore . 


| 29540366472 


Blank " F " Forms 


KA F -01 0426804 


M /s Hathway Cable & Datacom Limited , Bangalore . 


29540366472 


Blank " F " Forms 


KA F -01 0426805 


M /s Hathway Cable & Datacom Limited , Bangalore . 


29540366472 


Blank " F " Forms 


KA F -01 0426806 


M /s Hathway Cable & Datacom Limited , Bangalore. 


29540366472 


Blank " F " Forms 


KA F -01 0426807 


M /s Hathway Cable & Datacom Limited , Bangalore . 


29540366472 


Blank “ F " Forms 


KA F - 01 0426808 


M /s Hathway Cable & Datacom Limited , Bangalore . 


29540366472 


Blank “ F " Forms 


KA F -01 0426809 


M /s Hathway Cable & Datacom Limited , Bangalore . 


29540366472 


Blank “ F " Forms 


KA F -01 0426810 


M /s Hathway Cable & Datacom Limited, Bangalore. 


29540366472 


Blank “ F " Forms 


KA F -01 0426811 


M /s Hathway Cable & Datacom Limited , Bangalore. 


29540366472 


Blank “ F " Forms 


KA F -01 0426812 


M /s Hathway Cable & Datacom Limited , Bangalore . 


29540366472 


Blank “ F " Forms 


KA F - 01 0426813 


M /s Hathway Cable & Datacom Limited , Bangalore . 


29540366472 


Blank " F " Forms 


KA F-01 0426814 


M /s Hathway Cable & Datacom Limited, Bangalore . 


29540366472 


Blank " F " Forms 


Accordingly, the purchasing dealer has filed police complaint to the jurisdictional police officer, on 12.03 . 2014 and executed 
indemnity bond in Form G in favour of Government as laid down under Rule 12(2) and 12(9) of CST Act 1956 . They have also 
produced News paper cuttings for having published the loss of " F " Forms in local paper and requested this office to issue duplicate 
F forms and also to treat the above lost F forms as invalid . Hence this order. 


0800 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೭, ೨೦೧೪ 


ಭಾಗ ೩ 


to 


Ms. Ha 


ind Datad 


hree 


Johns Ro 


ORDER NO . ACCT/LVO -045/2014- 15, DATED: 12.06 .2014. 
In view of the circumstances as explained above, the said F forms bearing No. KA F -01 0426803 to KA F -01 0426814 
(12 Forms) issued to M /s. Hathway Cable and Datacom Ltd ., Shree Complex, 4th Floor, # 73, 
(TIN 29540366472) has been treated as invalid with immediate effect. 

Asst Commr. of Comml. Taxes, 

LVO -045, Bangalore. 


OFFICE OF THE A . C . C . T L . V. O -045 BANGALORE 

NOTIFICATION 
NOTIFICATION NO .ACCT/LVO -045 /01/2014 - 15 , DATED 28 .06 . 2014 
By virtue of the provisions of Rule 12 (2) of the CST (Registration & Turnover) Rules 1957 and Rule 6 (e) and 6 (i) of the CST 
(Karnataka) Rule 1957 , it is hereby notified for general information that the declaration in Form -F- described below is declared to be lost 
in the custody of purchasing dealer and also to be invalid . 


Registration 
Certificate 


Number 
(including code 
No) of declaration 

forms 


Name and address of 

the dealer to whom 
declaration forms are 

issued by the 
department with date 


The 
Address of 
the dealer 
to whom 


Whether 


No of the 


Date of issue 
of forms by 
the dealer 


dealer 


lost/stolen / 
destroyed 


Remarks 


the 


lost/destroyed/ 


of 


under CST 
Act 1956 


declaration 


stolen 


F form issued 


is /are sent 


Blank 


Lost 


Blank 


2954036647 


Forms 


M /s Hathway Cable & 
Datacom Ltd ., Shree 
Complex , 4th floor, 
No.73, St. Johns Road , 
Bangalore - 42 


“ F ” | Lost in the 

custody of 
purchasing 


" F " forms 


1 


KA F -01 0426803 


dealer 


09.02. 2012 


KA F - 01 0426804 


-do 


-do 


-do 


-do 


KA F -01 0426805 


-do 


-do 


-do 


-do 


KA F -01 0426806 


-do 


- do 


-do 


-do 


KA F -01 0426807 


- do 


-do 


-do 


-do 


KA F -01 0426808 


-do 


-do 


-do 


-do 


7 


KA F -01 0426809 


-do 


-do 


- do 


-do 


KA F -01 0426810 


-do 


- do 


-do 


-do 


9 


KA F -01 0426811 


-do 


- do 


-do 


10 


KA F -01 0426812 


-do 


- do 


-do 


11 


KA F -01 0426813 


-do 


-do 


-do 


- do 


12 


KA F-01 0426814 


-do 


- do 


-do 


-do 


PR .462. 


Asst Commr. of Comml. Taxes , LVO -045 , Bangalore. 


೧೪೦೧ 


ಭಾಗ ೩ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಜುಲೈ ೧೭, ೨೦೧೪ 

೧೪೦೧ 
ಸಮಾಜ ಕಲ್ಯಾಣ ಸಚಿವಾಲಯ 

ಅಧಿಕೃತ ಜ್ಞಾಪನ 

ಸಂಖ್ಯೆ: ಸಕಇ 445 ಪಕಸೇ 2013, ದಿನಾಂಕ: 03ನೇ ಜನವರಿ , 2014 
ವಿಷಯ : ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು/ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು / ಯೋಜನಾ ಸಮನ್ವಯನಾಧಿಕಾರಿ/ 

ಆಡಳಿತಾಧಿಕಾರಿ ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ ( ದಿನಾಂಕ: 01- 01- 2013ರಲ್ಲಿದ್ದಂತೆ ) ಪ್ರಕಟಿಸುವ ಬಗ್ಗೆ. 
ದಿನಾಂಕ: 01 - 01 - 2013ರಲ್ಲಿದಂತೆ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು/ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು/ 

ಎರಿ ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಇದರೊಂದಿಗೆ ಲಗತಿಸಿರುವ ಅನುಬಂಧದಲ್ಲಿ ನೀಡಲಾಗಿದೆ. 
ಸದರಿ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯಲ್ಲಿ ನಮೂದಿಸಿರುವ ಯಾವುದೇ ಅಂಶಗಳ ಕುರಿತು ಸಲಹೆ / ಆಕ್ಷೇಪಣೆಗಳಿದ್ದಲ್ಲಿ, ಸಂಬಂಧಪಟ್ಟ ಅಧಿಕಾರಿಗಳು ಲಿಖಿತ 
ಮೂಲಕ ಈ ಅಧಿಕೃತ ಜ್ಞಾಪನವನ್ನು ಪ್ರಕಟಿಸಿದ ದಿನಾಂಕದಿಂದ 30 ದಿನಗಳೊಳಗಾಗಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು , ಸಮಾಜ ಕಲ್ಯಾಣ ಇಲಾಖೆ, 

ಈ ಮಹಡಿ, ವಿಕಾಸಸೌಧ, ಡಾ || ಬಿ . ಆರ್. ಅಂಬೇಡ್ಕರ್‌ ರಸ್ತೆ, ಬೆಂಗಳೂರು- 560001 , ಇವರಿಗೆ ಸಲ್ಲಿಸತಕ್ಕದ್ದು. ನಿಗಧಿತ ಅವಧಿಯ 
ನಂತರ ಸ್ವೀಕರಿಸುವ ಯಾವುದೇ ಸಲಹೆ/ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಎನ್ . ನರಸಿಂಹಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ - 1, 

ಸಮಾಜ ಕಲ್ಯಾಣ ಇಲಾಖೆ 


ಅನುಬಂಧ 
ದಿನಾಂಕ: 01 - 01 - 2013ರಲ್ಲಿದ್ದಂತೆ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರು / ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು/ ಯೋಜನಾ 

ಸಮನ್ವಯಾಧಿಕಾರಿಗಳು/ಆಡಳಿತಾಧಿಕಾರಿ ವೃಂದಗಳ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ 


ನೇಮಕಾತಿಗೆ / 
ಜೇಷ್ಟತೆಗೆ 


ನೇರ ನೇಮಕಾತಿ 
ಮುಂಬಡ್ತಿ | | 


ನೈಜವಾದ 
ಮುಂಬಡ್ತಿ 
ಹೊಂದಿದ 


ಕ್ರಸಂ. 


ಹೆಸರು ಶ್ರೀಯುತರಾದ 


ಸೇವೆಗೆ ಸೇರಿದ 

ದಿನಾಂಕ 


ಜನ್ಮ ದಿನಾಂಕ 


ನೈಜವಾದ 


ಇತರೆ 


ದಿನಾಂಕ 


ಅರ್ಹತಾ 
ದಿನಾಂಕ 


ನೇರ ನೇಮಕಾತಿ 


| 24 - 07 - 1972 


| 25 - 09 - 1999 


25 - 09 - 1999 


12 - 10 - 1979 


06 - 10 - 1999 


15 - 01 - 1956 
15 - 05 - 1975 
31 - 08 - 1973 


| 06 - 10 - 1999 

- - 


01 - 04 - 2006 


01 - 04 - 2006 


01 - 04 - 2006 


01 - 04 - 2006 


09 - 06 - 1974 


03 - 02 - 2006 


03 - 02 - 2006 


15 - 04 - 1976 


03 - 02 - 2006 


03 - 02 - 2006 


- 22 - 01 - 1969 


| 03 - 02 - 2006 


ಮುಂಬಡ್ತಿ 
ನೇರ ನೇಮಕಾತಿ 
ನೇರ ನೇಮಕಾತಿ 
ನೇರ ನೇಮಕಾತಿ 
ನೇರ ನೇಮಕಾತಿ 
ನೇರ ನೇಮಕಾತಿ 
ನೇರ ನೇಮಕಾತಿ 
ನೇರ ನೇಮಕಾತಿ 
ನೇರ ನೇಮಕಾತಿ 
ನೇರ ನೇಮಕಾತಿ 
ನೇರ ನೇಮಕಾತಿ | 
ನೇರ ನೇಮಕಾತಿ 


03 - 02 - 2006 
03 - 02 - 2006 


10 - 03 - 1974 


ವಿರೂಪಾಕ್ಷ 
ನಾಗರತ್ನಮ್ಮ 
ವೈ . ಬಿ . ಅರ್ಚನ 
ಆರ್. ಶ್ರೀಧರ್ 
ಅರುಣ್ ಫುರ್ಟಾಡೋ 
ಅಲ್ಲಾ ಬಕಷ್ ಎಂ . ಎಸ್ . 
ಬಂದೇ ನವಾಜ್ ಗೇಸುದರಾಜ್ 
ರಾಜೇಶ್ ಜಿ . ಗೌಡ 
ಕಲ್ಲೇಶ್ 
ಉಮಾ ಸಾಲಿಗೌಡರ್ 

ಸುಮಯ್ಯ ರೂಹಿ 
12 . | ಹೆಚ್. ನಟರಾಜು 
13. | ಮುಲ್ಲ ಸಾಬೀರ್ ಅಹ್ಮದ್ 
14 , ಪ್ರತಿಭಾ ಎಸ್ . 
15 . | ಮಾಯಾದೇವಿ ಗಲಗಲಿ | 

16. ಹೆಚ್.ಎಸ್. ಶಿವರಾಮು 
| 17. | ವೆಂಕಟರವಣರೆಡ್ಡಿ ಇ . ವಿ. 


03 - 02 - 2006 


03 - 02 - 2006 


03 - 02 - 2006 


01 - 06 - 1970 | 
03 - 11 - 1971 


| 


03 - 02 - 2006 


03 - 02 - 2006 


09 - 05 - 1976 


| 03 - 02 - 2006 


03 - 02 - 2006 


| 03 - 02 - 2006 


03 - 02 - 2006 


_ 14 - 11 - 1977 
24 - 02 - 1974 
16 - 04 - 1972 


03 - 02 - 2006 


| 03 - 02 - 2006 
| 03 - 02 - 2006 


ನೇರ ನೇಮಕಾತಿ 


03 - 02 - 2006 


03 - 02 - 2006 


ನೇರ ನೇಮಕಾತಿ | 09 - 10 - 1975 | 03 - 02 - 2006 
ನೇರ ನೇಮಕಾತಿ 01 - 06 - 1970 | 27 - 06 - 2006 
ನೇರ ನೇಮಕಾತಿ | 01 - 06 - 1978 | 27 - 06 - 2006 


27 - 06 - 2006 
20 - 06 - 2006 


- 


- 


P. R . 390 
Sc - 100 


ಎನ್ . ನರಸಿಂಹಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ -1, 

ಸಮಾಜ ಕಲ್ಯಾಣ ಇಲಾಖೆ 


೧೪೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೭, ೨೦೧೪ 

ಭಾಗ ೩ 
ಕಂದಾಯ ಸಚಿವಾಲಯ 

ಅಧಿಸೂಚನೆ 

ಸಂಖ್ಯೆ: ಕಂಇ 18 ಎಲ್‌ಆರ್‌ಎಂ 2014, ಬೆಂಗಳೂರು, ದಿನಾಂಕ: 31ನೇ ಮೇ , 2014, 
ಮೆ | ಸೈಟಾಪ್ ಬಿಲ್ಡರ್ಸ್ ಪ್ರೈ ಲಿ., ಬೆಂಗಳೂರು ಇವರಿಗೆ ಮೈಸೂರು ತಾಲ್ಲೂಕು, ಇಲವಾಲ ಹೋಬಳಿ, ಬೆಳವಾಡಿ ಗ್ರಾಮದ ಸ. ನಂ . 164 /2 ಹಾಗೂ ಇತರೆಗಳಲ್ಲಿ ಒಟ್ಟು 35 - 09 ಎಕರೆ ಮತ್ತು ಹುಯಿಲಾಳು ಗ್ರಾಮದ ಸ. ನಂ . 
1164 ಹಾಗೂ ಇತರೆಗಳಲ್ಲಿ 18 - 38 ಎಕರೆ ಒಟ್ಟು 54 ಎಕರೆ ಜಮೀನನ್ನು ವಸತಿ ಉದ್ದೇಶಕ್ಕಾಗಿ ಖರೀದಿಸಲು ಜಿಲ್ಲಾಧಿಕಾರಿಗಳ ಅಧಿಕೃತ ಜ್ಞಾಪನ ಸಂಖ್ಯೆ : ಎಲ್‌ಆರ್‌ಎಫ್/ಎಸ್‌ಪಿಎಲ್ /21/2005 - 06 , ದಿನಾಂಕ: 
10 - 07 - 2007ರಲ್ಲಿ ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 1961 ರ ಕಲಂ 109 ರಡಿಯಲ್ಲಿ ನೀಡಲಾದ ಅನುಮತಿಯ ಅವಧಿಯು ಮುಕ್ತಾಯವಾಗಿರುವ ಹಿನ್ನೆಲೆಯಲ್ಲಿ ತದನಂತರ ಕಂಇ 71 ಎಲ್‌ಆರ್‌ಎಂ 2009 , ದಿನಾಂಕ: 10 
08 - 2009ರಲ್ಲಿ ದಿನಾಂಕ: 10- 07 - 2009 ರಿಂದ ಅನ್ವಯವಾಗುವಂತೆ 2 ವರ್ಷಗಳವರೆಗೆ ಕಾಲಾವಧಿ ವಿಸ್ತರಿಸಲಾಗಿತ್ತು. ತದನಂತರ ಆರ್‌ಡಿ 87 ಎಲ್‌ಆರ್‌ಎಂ 2011, ದಿನಾಂಕ: 16 - 07 -2012ರಲ್ಲಿ ದಿನಾಂಕ: 10 - 07 -2011ರಿಂದ 
ಅನ್ವಯವಾಗುವಂತೆ ಇನ್ನೂ 2 ವರ್ಷಗಳವರೆಗೆ ಕಾಲಾವಧಿ ವಿಸ್ತರಿಸಲಾಗಿತ್ತು. 

ಅರ್ಜಿದಾರರ ಕೋರಿಕೆಯಂತೆ ಸಕಾಲದಲ್ಲಿ ಉದ್ದೇಶವನ್ನು ಪೂರೈಸಿಕೊಳ್ಳಲು ಉಂಟಾದ ಅನಿವಾರ್ಯ ಕಾರಣಗಳನ್ನು ಸರ್ಕಾರವು ಪರಿಶೀಲಿಸಿದ ನಂತರ ಅರ್ಜಿದಾರರ ಉದ್ದೇಶ ಪೂರೈಸಿಕೊಳ್ಳಲು ಕರ್ನಾಟಕ ಭೂ ಸುಧಾರಣೆ 
ನಿಯಮಗಳು 1974ರ ನಿಯಮ 38( ಡಿ) ರಂತೆ ಸದರಿ ಅವಧಿಯನ್ನು ದಿನಾಂಕ: 10 -07 -2013ರಿಂದ ಅನ್ವಯಿಸುವಂತೆ ಒಂದು ವರ್ಷದ ಮಿತಿಗೆ ಒಳಪಟ್ಟು ಕಾಲಾವಧಿ ವಿಸ್ತರಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಬಿ. ಎಂ . ದಾಕ್ಷಾಯಣಮ್ಮ , 
P . R . 391 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC - 20 

ಕಂದಾಯ ಇಲಾಖೆ ( ಭೂ ಸುಧಾರಣೆ). 


MINISTRY OF SHIPPING 
NEW MANGALORE PORT TRUST 
Panambur, Mangalore 

Notification 

No. 1 / 2/ 2013/ CPSM1 Dated the 15 March 2014 
In exercise of the powers conferred by Sub - section (1) of section 124 , read with sub - section (1) of Section 132 of the Major Port Trusts Act, 1963 (38 of 1963), the Board of Trustees of New 
Mangalore Port Trust hereby approves the New Mangalore Port Trust Employees (Recruitment, Seniority and Promotion ) Amendment Regulations , 2014 as set out in the Schedule annexed to this 
notification . 


The said Regulation shall come into force from the date of publication of this Notification in the OfficialGazette . 


SCHEDULE 

NEW MANGALORE PORT TRUST 
New Mangalore Port Trust Employees (Recruitment, Seniority & Promotion ) Amendment Regulations, 2014 . 

In exercise of the powers conferred by Section 28 of Major Port Trusts Act, 1963 ( 38 of 1963), the Board of Trustees of the New Mangalore Port Trust hereby makes the following regulations 
further to amend the New Mangalore Port Trust Employees (Recruitment, Seniority and Promotion ) Regulations , 1980 and amended from time to time. 

These Regulations may be called the New Mangalore Port Trust Employees (Recruitment, Seniority and Promotion ) Amendment Regulations , 2014 . 


ಭಾಗ ೩ 


0802 


Si. 


Name of 
the Post 


No . 


No. of 
Posts 


Classification 


Scale 
of Pay 
(Rs) 


Method of 
recruitment 
(whether by 

direct 
recruitment or by 

promotion / 
aborption / 
deputation ) 


In case of 
promotion / 
abosorption / 
deputation 
grades from 
which it should 

be made 


Remarks 


11 


12 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೭, ೨೦೧೪ 

NEW MANGALORE PORT TRUST 

ADMINISTRATION DEPARTMENT 
RECRUITMENT RULES FOR THE POST OF ASSISTANT SECRETARY 

Whether a) Age & 
b ) Educational 
Qualifications 

c) Experience 
Whether Upper Age | Educational and 

prescribed for 

Period of 
Selection limit for direct other qualifications 

direct recruits will Probation 
or Non recruitment prescribed for direct 

apply in case of 

(in years ) 
Selection (in yrs.) recruitment 

promotes and 
persons holding 
analogous post in 
other department 

and duputationists 
L 6 

8 

10 
| Selection Not exceeding Essential : 

a )Age : No. 2 years 
35 years i) Bachelors Degree 

b ) Qualification : No . 
of a recognized 

c) Experience : No 
university 
ii) Three years 
experience of Office 

Management in a 
responsible capacity 
in a Govt. Deptt. or 
Public Body or an 
Industrial concern . 

Desirable : 
1.Knowledge of Govt. 
Rules & Regulation . 
2.Degree in Law from 

a recognized 
University 


2 
Asst. 
Secretary 


13 


ww 


5 
Rs. 
16 ,400 
40500 


Class -11 


By promotion 
failing which by 

absorption / 
deputation , failing 
both by direct 
recruitment 


Promotion : 

Office 
Superintendents 

with 2 years 
regular service in 

the grade. 


Senior Assistant Secretary 
New Mangalore Port Trust 

Panambur, Mangalore 


००० 


IDOE33 

O 


d ored, 00, 02, 900 


ಭಾಗ ೩ 


पोत परिवहन मंत्रालय 
नव मंगलूर पत्तन न्यास 

पणंबूर, मंगलूर 


अधिसूचना 


सं0 1 / 2 / 2013 / सीपीएसएम 1 दिनांक 15 मार्च 2014 


सा . का . नि . केन्द्र सरकार, महा पत्तन न्यास अधिनियम 1963 ( 1963 का 38 ) की धारा 132 की 
उपधारा (1) के साथ पठित धारा 124 की उपधारा ( 1) द्वारा प्रदत्त शक्तियों का प्रयोग करते हुए, इस , नव 
मंगलूर पत्तन न्यास के न्यासी मंडल द्वारा बनाए गए नव इस अधिसूचना के साथ संलग्न अनुसूची में दर्शित 
नव मंगलूर पत्तन न्यास कर्मचारी (भर्ती वरीयता व पदोन्नति ) संशोधित विनियम, 2014 का अनुमोदन करती 


2. उक्त विनियम इस अधिसूचना के सरकारी राजपत्र में प्रकाशन की तारीख से प्रवृत्त होंगे । 


अनुसूची 


नव मंगलूर पत्तन न्यास 


नव मंगलूर पत्तन न्यास कर्मचारी (भर्ती वरीयता व पदोन्नति) संशोधित विनियम , 2014 


महा पत्तन न्यास अधिनियम 1963 (1963 का 38) की धारा 28 द्वारा प्रदत्त शक्तियों का प्रयोग 
करते हुए, नव मंगलूर पत्तन न्यास का न्यासी मंडल , नव मंगलूर पत्तन न्यास कर्मचारी (भर्ती वरीयता व 
पदोन्नति ) संशोधन विनियम 1980 , जो समय समय पर संशोधित है , में फिर से संशोधन करते हुए 
निम्नलिखित विनियम बनाता है | 


1. इन विनियमों को नव मंगलूर पत्तन न्यास कर्मचारी (भर्ती वरीयता व पदोन्नति ) संशोधन विनियम 

2014 कहा जाएगा । 


ಭಾಗ ೩ 


DOE33 

O 


dors , 08, 02, 9000 


0908 


क संव पद का 

नाम 


पदों की वर्गीकरण वेतन 
सं० 

मान 


गैर 


1 


3 


2 
सहायक 
सचिव 


4 

5 
श्रेणी- II रू 

16400 


नव मंगलूर पत्तन न्यास 

प्रशासन विभाग 

सहायक सचिव पद हेतु भर्ती नियमावली 
क्या पद | सीधी सधी भर्ती के लिए क्या सीधी भर्ती के | परीवीक्षा मर्ती की विधि पदोन्नति / आमेल / टिप्पणी 
प्रवरण । भर्ती के निर्धारित शैक्षिक तथा लिए निर्धारित ( क ) । का क्या सीधी प्रतिनियुक्ति के 
का है या लिए उच्च अन्य योग्यताएँ 

आयु ( ख ) शैक्षिक | अवधि मर्ती द्वारा मामले में संवर्ग 
आयु सीमा 

योग्यताएँ ( ग ) | (वर्षों में ) अथवा जिनमें से किया 
प्रवरण (वर्षों में ) 

अनुभव पदोन्नति / 

पदोन्नति / जाना होगा 
आमेलन / प्रति 

आमेलन / 
नियुक्ति के मामले 

प्रतिनियुक्ति 
में भी लागू होगी 

द्वारा ) 
6 78 
7 

9 10 | 11 

12 

13 
चयन 35 वर्ष से | अनिवार्य : i) मान्यता | ( क ) आय : नहीं | 2 वर्षपदोन्नति द्वारा , पदोन्नति : अपने शून 
अधिक नहीं प्राप्त विश्वविध्यालय 

( ख ) अर्हता : नहीं| 

ऐसा न होने ग्रेड में 2 वर्ष 
की स्नातक उपाधि । (ग ) अनुभव : नहीं 

पर आमेलन , नियमित सेवायुक्त 
ii ) सरकारी विभाग या 

प्रतिनियुक्ति , कार्यालय अधीक्षक 
निजी निकाय या 

दोनों तरीकों 
औध्योगिक संस्था में 

से न होने पर 
उत्तरदायी सामर्थ्य में 

सीधी भर्ती 
कार्यालय प्रबंधन के 3 

द्वारा । 
वर्ष अनुभव । 
वांछनीय : 
1. सरकारी नियम व 
विनियमों का ज्ञान । 
2. मान्यता प्राप्त 
विश्वविध्यालय से विधि 
में उपाधि । 


40500 


वरिष्ट सहायक सचिव 
Senior Assistant Secretary 

नव मंगलूर पत्तन न्यास 
New Mangalore Port Trust 
पणंबूर, मंगलूर Panambur , Mangalore 


PD 53 
sc - 5 


oso 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೭, ೨೦೧೪ 

MINISTRY OF SHIPPING 
NEW MANGALORE PORT TRUST 

Panambur, Mangalore 
Notification No . 3/4 / 2014 /TGA1 Dated the June 10 ,2014 


In exercise of the powers conferred by sub -section (1) of section 124 , read with sub -section (1) of Section 132 of the New Mangalore Port Trust Act, 1963 ( 38 of 1963 ), the 
Board of Trustees of New Mangalore Port Trust hereby approves the New Mangalore Port Trust Employees (Recruitment, Seniority and Promotion ) Amendment Regulations, 2014 as set-out in 
the Schedule annexed to this nonfiction . 
The said Regulations shall come into force from the date of publication of this Notification in the Official Gazette . 

SCHEDULE 

NEW MANGALORE PORT TRUST 
New Mangalore Port Trust Employees (Recruitment, Seniority & Promotion ) AmendmentRegulations , 2014 

In exercise of the powers conferred by Section 28 of the New Mangalore Port Trusts Act, 1963( 38 of 1963), the Board of Trustees of the New Mangalore Port Trust hereby makes the 
following regulations further to amend : the New Mangalore Port Trust Employees (Recruitment, Seniority , Promotion ) Regulations, 1980 and amended from time to time. 
These Regulations may be called the New Mangalore Port Trust Employees (Recruitment, Seniority and Promotion ) Amendment Regulations, 2014 . 

NEW MANGALORE PORT TRUST 

TRAFFIC DEPARTMENT 
RECRUITMENT RULES FOR THE POST OF ASST. TRAFFIC INSPECTOR 

Whether a) Age & 

Method of 
b ) Educational 

recruitment 

In case of 
Whether Upper Age limit Educational and Qualifications 

(whetherby 
Scale of 

promotion / 

Period of 
Name of No. of Selection or for direct other qualifications c ) Experience 

direct 

abosorption / 
Classification 

Probation 

Remarks 
the Post Posts 

Non recruitment prescribed for prescribed for direct 

recruitment or deputation grades 

( in years ) 
Selection (in yrs.) direct recruitment recruits will apply in 

by promotion / from which it 
case of promotion 

aborption / should bemade 
absorption 

deputation ) 
2 

8 

11 12 

13 
Asst. 68 

Class - 111 11,000 Selection 

35 years 1) Minimum any 

a) Age : No . 

2 years By promotion From among the Feeder post for 
Traffic 29 ,400 graduation from b ) Qualification : Yes 

failing which by Tally Clerks with 4 1 Promotion Tally 
Inspector 

recognized University c ) N .A . 

direct recruitment years regular 
2) Computer 

service in the grade 
knowledge is 

in the Port 
desirable 
3 ) Knowledge of 
Kannada is Desirable 


Pay 


(RS ) 


5 


35 


Clerk 


Traffic Manager, 
New Mangalore Port Trust 

Panambur-575010 


ಭಾಗ ೩ 


SPOE33 

O 


d ors , 08, 02, 9000 


2002 


पोत परिवहन मंत्रालय 
नव मंगलूर पत्तन न्यास 

पणंबूर , मंगलूर 


अधिसूचना 


सं0 3/ 4/ 2014/ टीजीए 1 दिनांक जून 10, 2014 


महा पत्तन न्यास अधिनियम 1963 (1963 का 38) की धारा 132 की उपधारा ( 1) के साथ 
पठित धारा 124 की उपधारा ( 1) द्वारा प्रदत्त शक्तियों का प्रयोग करते हुए, नव मंगलूर पत्तन न्यास के 
न्यासी मंडल द्वारा बनाए गए और इस अधिसूचना के साथ संलग्न अनुसूची में दर्शित नव मंगलूर पत्तन 
न्यास कर्मचारी (भर्ती, वरीयता एवं पदोन्नति) संशोधन विनियम, 2014 का अनुमोदन करती है । 


2 


उक्त विनियम इस अधिसूचना के सरकारी राजपत्र में प्रकाशन की तारीख से प्रवृत्त होंगे । 


अनुसूची 


नव मंगलूर पत्तन न्यास 


नव मंगलूर पत्तन न्यास कर्मचारी (भर्ती, वरीयता एवं पदोन्नति ) संशोधन विनियम 2014 


महा पत्तन न्यास अधिनियम 1963 (1963 का 38) की धारा 28 द्वारा प्रदत्त शक्तियों का प्रयोग 
करते हुए, नव मंगलूर पत्तन का न्यासी मंडल , नव मंगलूर पत्तन न्यास कर्मचारी (भर्ती, वरीयता एवं 
पदोन्नति ) संशोधन विनियम 1980 , जो समय समय पर संशोधित है, में फिर से संशोधन करते हुए 
निम्नलिखित विनियम बनाता है । 


इन विनियमों को नव मंगलूर पत्तन न्यास कर्मचारी (भर्ती, वरीयता एवं पदोन्नति ) संशोधन 
विनियम , 2014 कहा जाएगा । 


0905 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೭, ೨೦೧೪ 


ಭಾಗ ೩ 


नव मंगलूर पत्तन न्यास 

यातायात विभाग 
सहायक यातायात निरीक्षक पद हेतु भर्तीनियमावली 


. 


सp | पदा का नाम | पद की | वर्गीकर | वेतनमान क्या पद | सीधी भर्ती के सीधी भर्ती के लिए | क्या सीधी भर्ती के परिवीक्षा की भर्ती की विधि | पदोनति अथवा | अभ्युक्ति 
सं0 

प्रवरण या | लिए निम्न तथा | अपेक्षित शैक्षिक | लिए निर्धारित अवधि (वर्षों | क्या पदोनति | स्थानांतरण के 
गैर-प्रवरण | उच्च आयु तथा अन्य योग्यताएँ | आयु तथा शैक्षिक 

द्वारा 

मामले में संवर्ग 
सीमा 

योग्यताएँ पदोनति 

स्थानांतरण जिनमें से 
और अन्य विभाग 

सीधी भर्ती की | पदोनति अथवा 
में अनुरूप पदों पर 

प्रतिनियुक्त | स्थानांतरण किया 
आसीन व्यक्त 

और भर्ती की | जाना होगा 
और प्रतिनियुक्तों 

विभिन विधियों 
के मामले में भी 

द्वारा भरी 
लागू होगी 

जानेवाले 
रिक्तियों की 

प्रतिशतता 
| . 2 3 4 5 

6 7 . 8 

9 10 11 - 12 

13 
सहायक . 

11, 000 - | प्रवरण 

35 वर्ष 

| 1) मान्यता प्राप्त क ) आयू : नहीं 12 वर्ष पदोन्नति द्वारा , पत्तन में अपने पदोन्नति 
यातायात 29,400 विश्वविद्यालय से 

ऐसा न होने प्रेड में 4 वर्ष 
निरीक्षक 

किसी न्यूनतम ख) अर्हता : जी हाँ 

पर सीधी भर्ती | नियमित सेवा । फीडर पद 
उपाधि । 

द्वारा 

सहित मिलान | मिलान 
2) कंप्यूटर का ज्ञान | गालागू नहीं । 

लिपिकों में से -- - लिपिक ------- - 
वांछनीय है । 

(टॉली 
3) कन्नड का ज्ञान " 

क्लर्क) 
वांछनीय है । 


PD 56 
sc - 5 


बातायात प्रबंधक Traffic Manageri 

पब मंगलूर पत्तन न्यास 
New Mangalore Port Trust 
पणं PANAMBUR -57501 . 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೭ , ೨೦೧೪ 

೧೪೦೯ 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ 

ಅಧಿಸೂಚನೆ 
ಸಂಖ್ಯೆ:ಎಮ್.ಐ .ಎನ್‌ / ಸಿ. ಆರ್ / 66/2014 - 15 ದಿನಾಂಕ: 08.07.2014 
ವಿಷಯ : ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಲ್ಲುಪುಡಿ ಘಟಕಗಳನ್ನು ಸ್ಥಾಪಿಸಲು ಸುರಕ್ಷಿತ ವಲಯಗಳನ್ನು ಘೋಷಣೆ ಮಾಡಿ 

ಅಧಿಸೂಚನೆಯನ್ನು ರಾಜ್ಯಪತ್ರದಲ್ಲಿ ಪ್ರಕಟಿಸುವ ಬಗ್ಗೆ . 
ಉಲ್ಲೇಖ: 1. ಕರ್ನಾಟಕ ಕಲ್ಲುಪುಡಿ ಘಟಕಗಳ ನಿಯಂತ್ರಣ ತಿದ್ದುಪಡಿ ಅಧಿನಿಯಮ ದಿ :26 .12.2013 ಮತ್ತು 

ತಿದ್ದುಪಡಿ ನಿಯಮಾವಳಿ - 2014 , ದಿನಾಂಕ: 06.02 .2014 
ದಿನಾಂಕ: 21.06.2014 ರಂದು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಜಿಲ್ಲಾ ಕಲ್ಲುಪುಡಿ 

ಘಟಕಗಳ ಲೈಸೆನ್ಸಿಂಗ್ ಮತ್ತು ನಿಯಂತ್ರಣ ಪ್ರಾಧಿಕಾರದ ಸಭೆಯಲ್ಲಿ ತೀರ್ಮಾನಿಸಿದಂತೆ 
ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ಸರ್ಕಾರವು ಕರ್ನಾಟಕ ಕಲ್ಲು ಮಡಿ ಘಟಕಗಳ ನಿಯಂತ್ರಣ ಅಧಿನಿಯಮ 2011 ಮತ್ತು ನಿಯಮಾವಳಿ 
2012ಕ್ಕೆ ತಿದ್ದುಪಡಿಯನ್ನು ಮಾಡಿ ಅಧಿಸೂಚನೆ ಸಂಖ್ಯೆ ಸಂವ್ಯಶಾಹಿ 56 ಶಾಸನ, 2013 ಬೆಂಗಳೂರು ದಿನಾಂಕ:26.12.2013 ರಂದು ಅಧಿಸೂಚನೆ 
ಹೊರಡಿಸಿ ಕರ್ನಾಟಕ ಕಲ್ಲು ಮಡಿ ಘಟಕಗಳ ನಿಯಂತ್ರಣ ತಿದ್ದುಪಡಿ ನಿಯಮಾವಳಿ 2014 ರ ಅಧಿಸೂಚನೆ ಸಂಖ್ಯೆ : ಸಿಐ20 ಎಂಎಂಎನ್ - 2014 
ಬೆಂಗಳೂರು ದಿನಾಂಕ: 06 . 02 .2014 ರಂದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ್ದು, ಸದರಿ ತಿದ್ದುಪಡಿ ನಿಯಮಾವಳಿಯ ನಿಯಮ - 4 ರಂತೆ ಜಿಲ್ಲಾ 
ಕಲ್ಲುಪುಡಿ ಘಟಕಗಳ ಲೈಸೆನ್ಸಿಂಗ್ ಮತ್ತು ನಿಯಂತ್ರಣ ಪ್ರಾಧಿಕಾರಕ್ಕೆ ಜಿಲ್ಲೆಯಲ್ಲಿ ಸಾರ್ವಜನಿಕರಿಂದ ಕಲ್ಲುಪುಡಿ ಘಟಕಗಳನ್ನು ಸ್ಥಾಪಿಸಲು ಕೋರಿ ನಿಯಮ 
3 (1) ರಂತೆ “ನಮೂನೆ ಎ ಮತ್ತು ಎl ರಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದು, ಸದರಿ ಎಲ್ಲಾ ಅರ್ಜಿಗಳನ್ನು ನಿಯಮ 6 (3) ರಂತೆ ಕಂದಾಯ , ಅರಣ್ಯ , ಪರಿಸರ 
ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗಳ ಜಂಟಿ ಸ್ಥಳ ತಪಾಸಣೆಯನ್ನು ಮಾಡಿ ವರದಿಯನ್ನು ಸಕ್ಷಮ ಪ್ರಾಧಿಕಾರದ ಮುಂದೆ ಮಂಡಿಸಿ ಚರ್ಚಿಸಲಾಗಿ, 
ಸಭೆಯಲ್ಲಿದ್ದ ಎಲ್ಲಾ ಸದಸ್ಯರುಗಳು ಸುರಕ್ಷಿತ ವಲಯಗಳನ್ನು ಘೋಷಿಸಲು ತಮ್ಮ ಒಪ್ಪಿಗೆಯನ್ನು ಸೂಚಿಸಿದ್ದುದರಿಂದ, ಈ ಕೆಳಗೆ ವಿವರಿಸಿರುವ ಕಲ್ಲುಪುಡಿ 
ಘಟಕಗಳನ್ನು ಸುರಕ್ಷಿತ ವಲಯಗಳೆಂದು ಘೋಷಿಸಿ ಅಧಿಸೂಚನೆ ಹೊರಡಿಸಲು ತೀರ್ಮಾನಿಸಲಾಗಿರುತ್ತದೆ. 

ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಲ್ಲುಪುಡಿ ಘಟಕಗಳ ಸುರಕ್ಷಿತ ವಲಯಗಳ ವಿವರಗಳು 
- ತಾಲ್ಲೂಕು 

ಗ್ರಾಮ 

ಸ. ನಂ . ವಿಸ್ತೀರ್ಣ 

ಜಮೀನು ವರ್ಗಿಕರಣ 
43 2 .10 

ಖಾಸಗಿ 
2 .10 

ಖಾಸಗಿ 
2 .10 

ಖಾಸಗಿ 
ಚಿಕ್ಕಬಳ್ಳಾಪುರ ಚಿಕ್ಕನಾಗವಲ್ಲಿ 

69 / 3 2.07 

ಖಾಸಗಿ 
69 / 4 

2 .20 
84 /2 1. 21 

ಖಾಸಗಿ 
69 / 5 

2. 07 
11 / P2 

ಖಾಸಗಿ. 
14 /3 2 .00 

ಖಾಸಗಿ 


ಕ್ರ. ಸಂ 


43 


43 


3 . 10 


14 / 2 


5 . 00 


ಖಾಸಗಿ 


ಚಿಕ್ಕಬಳ್ಳಾಪುರ 


ಜನಾಲಕುಂಟೆ 


11/ P4 


2 . 00 


ಖಾಸಗಿ 


11/ P4 


2 .00 


ಖಾಸಗಿ 


11 /P5 


3 .00 


ಖಾಸಗಿ 


79 


3.00 


ಖಾಸಗಿ . 


ಕಣಿವೆ ನಾರಾಯಣಪುರ 


360 


2 .39 


ಖಾಸಗಿ 


ಮಾರಪ್ಪನಹಳ್ಳಿ 


119 


415 


ಖಾಸಗಿ 


ಚಿಕ್ಕಬಳ್ಳಾಪುರ 


2 . 00 


ಸರ್ಕಾರಿ 


ನಡುವನಹಳ್ಳಿ 


47 


2 .00 


ಸರ್ಕಾರಿ 
ಖಾಸಗಿ 


ವರಕೊಂಡ 


2 . 00 


321 
ಹಳೆ -5 , 
ಹೊಸ- 47 


ಉಪ್ಪಕುಂಟಹಳ್ಳಿ 


1.35 


ಖಾಸಗಿ 


ಗುಡಿಬಂಡೆ 


- 56 , 


ಗಂಗಾನಹಳ್ಳಿ 


| 


11.00 


ಖಾಸಗಿ 


57 & 58 

76 / PI 


ಜಂಗಾಲಹಳ್ಳಿ 


1.35 


ಖಾಸಗಿ 


೧೪೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೭ , ೨೦೧೪ 

ಭಾಗ ೩ 
ಮೇಲ್ಕಂಡ ಸುರಕ್ಷಿತ ವಲಯಗಳ ವಿವರಗಳನ್ನು ಕರ್ನಾಟಕ ಕಲ್ಲುಪುಡಿ ಘಟಕಗಳ ತಿದ್ದುಪಡಿ ಅಧಿನಿಯಮ - 2013 ನಿಯಮ 3(2) ರಂತೆ 
ಸಾರ್ವಜನಿಕ ಪ್ರಕಟಣೆಗಾಗಿ ರಾಜ್ಯಪತ್ರದಲ್ಲಿ ಪ್ರಕಟಿಸಬೇಕಾಗಿರುತ್ತದೆ . ಈ ಅಧಿಸೂಚನೆಯು ನಿಯಮ 6 ( ಎ) ರಂತೆ ಕಲ್ಲುಪುಡಿ ಘಟಕ ಸ್ಥಾಪಿಸಲು ಲೈಸೆನ್ಸ್ನ್ನು 
ನೀಡುವುದಕ್ಕಾಗಿ ವಿಧಿಸಿರುವ ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. 
(1) ಪ್ರತಿಯೊಂದು ಘಟಕವು , ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಕಾಲಕಾಲಕ್ಕೆ ನಿಗದಿಪಡಿಸಬಹುದಾದಂತೆ ವಾಯು ( ಮಾಲಿನ್ಯ ಪ್ರತಿಬಂಧ 

ಮತ್ತು ನಿಯಂತ್ರಣ) ಅಧಿನಿಯಮ, 1981 ಮತ್ತು ಪರಿಸರ ಸಂರಕ್ಷಣೆ ಅಧಿನಿಯಮ , 1986 ಮತ್ತು ಅದರಡಿಯಲ್ಲಿ ರಚಿಸಲಾದ ನಿಯಮಗಳ 

ಉಪಬಂಧಗಳಿಗೆ ಬದ್ಧವಾಗಿರತಕ್ಕದ್ದು. 
(2) ಪ್ರತಿಯೊಂದು ಘಟಕವು ಶಬ್ದ ( ವಿನಿಮಯಗಳು ಮತ್ತು ನಿಯಂತ್ರಣ) ನಿಯಮಗಳು, 2000 ಇದಕ್ಕೆ ಅನುಸಾರವಾಗಿರತಕ್ಕದ್ದು. 
(3) ಕಲ್ಲುಪುಡಿ ಮಾಡುವ ಒಂದು ಘಟಕವು (ಕ್ರಷರ್‌) ಅಥವಾ ಘಟಕಗಳ ಸಮೂಹವು ವಾಯುಮಾಲಿನ್ಯ ನಿಯಂತ್ರಣ ಕ್ರಮಗಳ ಜೊತೆಗೆ, 

( ಸಂದರ್ಭಾನುಸಾರ, ರಾಷ್ಟ್ರೀಯ ಹೆದ್ದಾರಿ ಅಥವಾ ರಾಜ್ಯ ಹೆದ್ದಾರಿ ಅಥವಾ ಪ್ರಧಾನ ಜಿಲ್ಲಾ ರಸ್ತೆ ಅಥವಾ ಗ್ರಾಮ ವಸತಿ ಪ್ರದೇಶ ಅಥವಾ 
ದೇವಾಲಯ ಅಥವಾ ಶಾಲೆಗೆ ಸಮಾನಾಂತರವಾಗಿ ) ಎಲ್ಲಾ ಮೂರು ಕಡೆಗಳಲ್ಲಿ 15 ರಿಂದ 20 ಅಡಿ ಎತ್ತರದ ಗೋಡೆ / ಜಿಐ ಶೀಟ್ ರಕ್ಷಣೆ 

ಒದಗಿಸತಕ್ಕದ್ದು. 
( 4) ಅರ್ಜಿದಾರನು: 

( ಎ) ಆ ಸ್ಥಳದಿಂದ ಧೂಳು ಹೊರಕ್ಕೆ ಹೋಗದಂತೆ ತಡೆಗಟ್ಟಲು ದೊಡ್ಡ ಪ್ರಮಾಣದಲ್ಲಿ ಧೂಳು ಹೊರ ಹಾಕುವ ಮೂಲಗಳಿಗೆ ಕಟ್ಟಡ 

ಆವರಣಗಳನ್ನು ನಿರ್ಮಿಸುವಂಥ ಅವಶ್ಯವಾದ ಧೂಳು ತಡೆ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳತಕ್ಕದ್ದು. 
( ಬಿ) ಬಿರುಸಾಗಿ ಬೀಸುವ ಗಾಳಿಯನ್ನು ತಡೆದುಕೊಳ್ಳುವಂಥ ಆಂಗಲ್ ಸ್ಪಕ್ಟರ್‌ಗಳ ಆಸರೆಯ ಹಂದರವಿರುವ ಜಿ. ಐ ಶೀಟುಗಳ (1.66ಮಿ . ಮೀ 

ಮತ್ತು 1. 25 ಮಿ . ಮೀ ದಪ್ಪದ ಜಿ. ಐ . ಶೀಟ್‌ಗಳ ಆವರಣ ಬೇಲಿಯನ್ನು ( enclosures) ನಿರ್ಮಿಸತಕ್ಕದ್ದು. 
( ಸಿ) ನೀರು ಸಂಗ್ರಹವಾಗುವುದನ್ನು ತಡೆಗಟ್ಟುವ ಹಾಗೆ ಇಳಿಜಾರು ಛಾವಣಿ ಅನುಕ್ರಮವಾಗಿ ನಿರ್ಮಿಸತಕ್ಕದ್ದು. 
( ಡಿ) ಪರಿಸರಕ್ಕೆ ಧೂಳು ಬಿಡುಗಡೆಯಾಗುವುದನ್ನು ತಡೆಗಟ್ಟಲು ಪೂರ್ತಿಯಾಗಿ ಮುಚ್ಚುವಂಥ ಹಾಪರ್ ಬಾಟಂ /ಉತ್ಪನ್ನವನ್ನು ಇಳಿಸುವ 

ಕನ್ವೇಯರ್‌ನಂಥ ಸಾಮಗ್ರಿ ವರ್ಗಾವಣೆ ತಾಣವನ್ನು ವ್ಯವಸ್ಥೆಗೊಳಿಸತಕ್ಕದ್ದು. 
( ಇ) ಜಾ ಕ್ರಷರುಗಳ ಪಕ್ಕದಲ್ಲಿ ಮತ್ತು ತಳಭಾಗದಲ್ಲಿ ತೆರೆದಿರುವ ಭಾಗಗಳಲ್ಲಿ ಪೂರ್ಣವಾಗಿ ಮುಚ್ಚುವಂಥ ಆವರಣ ಬೇಲಿ ನಿರ್ಮಿಸಲು 

ಸಾಧ್ಯವಿಲ್ಲದಿದ್ದಲ್ಲಿ, ಪರಿಸರಕ್ಕೆ ಧೂಳು ಬಿಡುಗಡೆಯಾಗುವುದನ್ನು ತಡೆಗಟ್ಟಲು ಅವುಗಳಿಗೆ ಜಿಐ ಶೀಟ್‌ಗಳು/ ರಬ್ಬರ್‌ ಫ್ಲಾಪ್ ಅಥವಾ 

ಯಾವುದೇ ಇತರ ಸಾಮಗ್ರಿಯಿಂದ ಸೂಕ್ತವಾಗಿ ಮುಚ್ಚುವ ವ್ಯವಸ್ಥೆ ಮಾಡಲಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳತಕ್ಕದ್ದು. 
(ಎಫ್) ಎತ್ತರದಿಂದ ವಸ್ತುಗಳು ಅಡೆತಡೆಯಿಲ್ಲದೆ ಬೀಳುವಾಗ ಪರಿಸರದೊಳಗೆ ಧೂಳು ಬಿಡುಗಡೆಯಾಗುವುದನ್ನು ತಡೆಗಟ್ಟಲು ಉತ್ಪನ್ನವನ್ನು 

ಇಳಿಸುವ ಕನ್ವೇಯರ್‌ಗಳಲ್ಲಿ ಟೆಲಿಸ್ಕೋಪಿಕ್ ಜ್ಯೂಟ್‌ಗಳನ್ನು ಅಳವಡಿಸಲಾಗಿದೆಯೆಂದು ಖಚಿತಪಡಿಸಿಕೊಳ್ಳತಕ್ಕದ್ದು , ರಾಶಿಯ ಗಾತ್ರಕ್ಕೆ 

ಅನುಗುಣವಾಗಿ ಈ ಕ್ಯೂಟ್‌ಗಳನ್ನು ಉದ್ದದಲ್ಲಿ ಸರಿಹೊಂದಿಸಿಕೊಳ್ಳಬಹುದು. 
( ಜಿ) ಧೂಳಿನ ಬಿಡುಗಡೆಯನ್ನು ತಡೆಗಟ್ಟಲು, ರಬ್ಬರ್ ಫ್ಲಾಪ್‌ನೊಂದಿಗೆ ( ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ) ಶಾಪ್ಪರ್ ಮೋಟಾರು ಡ್ರೈವರ್ 

ನೈಯರ್ ಬೆಲ್ಸ್ಗಳ ಮೇಲೆ, ಮುಂತಾದ ಕಡೆಗಳಲ್ಲಿ ಆವರಣ ಬೇಲಿಯಲ್ಲಿ ತೆರೆದ ಕಿಂಡಿಗಳನ್ನು ಏರ್ಪಡಿಸತಕ್ಕದ್ದು. 
( ಹೆಚ್) ಧೂಳಿನ ಮೋಡವನ್ನು ನಿವಾರಿಸಲು, ಧೂಳು ಉತ್ಪಾದನೆಯಾಗುವ ಮೂಲಗಳ ಮೇಲೆ ವಿಶೇಷ ನಳಿಕೆಗಳ ಮೂಲಕ ಸಣ್ಣದಾಗಿ 

ನೀರಿನ ತುಂತುರು ಹನಿಗಳನ್ನು ಸಿಂಪಡಿಸುವುದನ್ನು ಒಳಗೊಂಡಂತೆ ಪರಿಣಾಮಕಾರಿ ಧೂಳು ನಿವಾರಣಾ ವ್ಯವಸ್ಥೆಯನ್ನು ಕಲ್ಪಿಸತಕ್ಕದ್ದು. 
( ಐ) ನೀರು ಸಿಂಪರಣೆ ನಳಿಕೆಯ ಕಟ್ಟಿಕೊಳ್ಳುವುದನ್ನು ತಡೆಗಟ್ಟಲು ಅದನ್ನು ಕಾಲಕಾಲಕ್ಕೆ ಶುಚಿಗೊಳಿಸತಕ್ಕದ್ದು. 

( ಜೆ ) ವೃತ್ತಿ ಸುರಕ್ಷತಾ ಕ್ರಮವಾಗಿ, ಎಲ್ಲಾ ಕೆಲಸಗಾರರಿಗೆ ಮೂಗು ಮುಚ್ಚಿಕೊಳ್ಳುವಂಥ ಮುಸುಕನ್ನು ಒದಗಿಸತಕ್ಕದ್ದು. 
(5) ಧೂಳಿನ ಕಣಗಳು ಹರಡುವುದನ್ನು ತಡೆಗಟ್ಟಲು ಬೇವು, ಹುಣಸೆ, ಗೋಲ್ಡ್ ಮೊಹರ್‌, ಮುತ್ತುಗದ ಮರ, ಮುಂತಾದ ಯಾವುದೇ ಇತರ ಸ್ಥಳೀಯ 

ತಳಿಯ ದಟ್ಟವಾದ ಎಲೆಗಳುಳ್ಳ ನಿತ್ಯಹರಿದ್ವರ್ಣ ಮರಗಳನ್ನು ಒಳಗೊಂಡ ಸಮರ್ಪಕ ಹಸಿರು ವಲಯವನ್ನು ಎಲ್ಲಾ ಕಲ್ಲುಪುಡಿ ಮಾಡುವ 

ಘಟಕಗಳು (ಕ್ರಷರ್‌ಗಳು) ಬೆಳೆಸತಕ್ಕದ್ದು.” 
(6) ದಿನಾಂಕ :21.06 .2014 ರಂದು ನಡೆದ ಜಿಲ್ಲಾ ಕಲ್ಲುಪುಡಿ ಘಟಕಗಳ ಲೈಸೆನ್ಸಿಂಗ್ ಮತ್ತು ನಿಯಂತ್ರಣ ಪ್ರಾಧಿಕಾರದ ತೀರ್ಮಾನದಂತೆ ಕರ್ನಾಟಕ 

ಭೂಕಂದಾಯ ಕಾಯಿದೆ 1964 ಕಲಂ 95 ರಂತೆ ಖಾಸಗಿ ಜಮೀನಿನಲ್ಲಿ ಕಲ್ಲುಪುಡಿ ಘಟಕ ಸ್ಥಾಪಿಸುವ ಅರ್ಜಿದಾರರು ಕಡ್ಡಾಯವಾಗಿ 

ಭೂಪರಿವರ್ತನೆಯನ್ನು ಮಾಡಿಸಿಕೊಳ್ಳತಕ್ಕದ್ದು. 
PR , 486 

ಡಾ|| ವಿಶಾಲ್ . ಆರ್ , ಭಾ . ಆ. ಸೇ 
Sc . 25 

ಜಿಲ್ಲಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಜಿಲ್ಲೆ 

ಚಿಕ್ಕಬಳ್ಳಾಪುರ 


ಭಾಗ ೩ FDF837 Odds, Todowao , wo es n2 , 9008 

0800 
ಬೆಂಗಳೂರುನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ 

BANGALORE WATER SUPPLY & SEWERAGE BOARD 
ಸಂಖ್ಯೆ: ಬೆಂ . ಜ. ಮಂ 

ದಿನಾಂಕ 
200. 64 .88 – 50 /311/ 06 - 2011 - 12 / 1111 / 2014 - 15 

1 03-07 -2014 
No : BWSSB 

Date 

NOTIFICATION 
Subject: Absorption the services of Smt L. Bhagyalakshmi, Manager(Legal), KSFC to the Board services in the 

post of Asst. Law Officer- Reg. 
Ref: 1) Proceedings of the Board meeting held on 06 -11- 2013 . 

2 ) Letter addressed to Govt. 70 20 . 180X200 / USA -bol .70 –6 /3616 /2013 – 14 OJDOG 20 – 12 – 2013. 
3 ) Letter from Govt. 20. Jeg 05 WO. J.J .CO 2014 OJD 07 : 23 -5 -2014 . 
4 ) Proceedings of the Board meeting held on 06 -06 -2014 . 

5 ) Approval of the Chairman dated : 02-07 -2014 . 
In exercise of the powers conferred by sub -section (1 ) of section 88 of BWSSB Act the draft of the Bangalore Water Supply 
and Sewerage Board ( Absorption of Manager (Legal) appointed on deputation basis in the Bangalore Water Supply and Sewerage 
Board ) Regulations 2014 , which the Bangalore Water Supply and Sewerage Board proposes to make Regulations with the previous 
approval of the Government of Karnataka, is hereby published as required by sub -section (2) of the said section , for the information of 
all persons likely to be affected thereby and notice is hereby given that the said draft will be taken into consideration after 15 days from 
the date of its publication in the Official Gazette . 

Any objection or suggestion which may be received by the Bangalore Water Supply and Sewerage Board from any person 
with respect to the said draft before the expiry of the period specified above will be considered by the Board . Objections and 
suggestions may be addressed to the Chairman , Bangalore Water Supply and Sewerage Board , Cauvery Bhavan , K .G .Road , 
Bangalore. 

DRAFT REGULATIONS 
1. Title and commencement: 

(a ) These regulations may be called the Bangalore Water Supply and Sewerage Board (Absorption of Manager (Legal ) 
appointed on deputation basis in Bangalore Water Supply and Sewerage Board ) Regulations, 2014 . 

(b ) They shall come into force from the date of its publication in the Official Gazette . 
2 . Definitions: In these regulations unless the context otherwise requires ,: 
(a ) Act means the Bangalore Water Supply and Sewerage Act, 1964 (Karnataka Act 36 of 1964). 

“ Deputation of Manager (Legal)” means an officer appointed in the Bangalore Water Supply and 
Sewerage Board on deputation basis from the Karnataka State Finance Corporation . 
" Schedule ” means schedule appended to these regulations . 
Other words and expressions used in these rules but not defined shall have the same meaning 

respectively assigned to them in the Act. 
3. Absorption of Manager (Legal) on deputation in the Bangalore Water Supply and Sewerage Board : 

(1) Notwithstanding anything contained , in the Bangalore Water Supply and Sewerage Board (Cadre and Recruitment) 
Regulations , 1981 or any other rules or regulations made or deemed to have been made under the provisions of the Bangalore Water 
Supply Act, 1964 , governing the method of recruitment of the employees of Board , the Manager (Legal) appointed on deputation from 
the Karnataka State Finance Corporation specified in Column (2 ) of the schedule and who has been continued as such from 19 March 
2014 is absorbed in the equivalent category of post with scale of pay specified in columns (5 ) and (6 ) thereof respectively , in the 
Bangalore Water Supply and Sewerage Board services . 
The absorption is subject to fulfillment of following: 

If he/she was disqualified for appointment under the Karnataka Civil Services (General Recruitment) 
Rules 1977 on the date of his /her appointment as an Manager (Legal) in the Karnataka State Finance 
Corporation . 
If he/she does not possess the minimum academic qualification , if any , specified in the rules or 

regulations of recruitment applicable for the recruitment to the post in which he/she is absorbed . 
4 . Pay , pension , leave and Seniority of Persons absorbed under these regulations:- Notwithstanding anything contained 
in the rules or regulations governing the salary Allowances and Conditions of Service of the employees of the Board : 

(a ) The basic pay shall be fixed in the pay scale applicable to the category of post in which she is absorbed under rule 3 
shall ensure no loss ofpay or salary drawn immediately before absorption . 


R .N .I. No. KARBIL /2001/47147 POSTAL REGN . NO. RNP /KA /BGS/2202 /2014- 16 

Licensed to post without prepayment WPP No . 297 
0809 

- ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೧೭, ೨೦೧೪ 


ಭಾಗ ೩ 


(b ) The service rendered in KSFC shall count only for purpose of leave and not for pension and seniority 

(c) The Services rendered in the Board on deputation as Manager (Legal) prior to the date of absorption shall count for the 
purpose of leave etc . and not for the purpose of seniority. 

(d ) The service rendered in KSFC prior to the date of deputation shall count for purpose of gratuity subject to transfer of 
gratuity amount by KSFC for the service rendered in KSFC . 

SCHEDULE 
(see regulation 3 ) 


Name of the Officers 


Designation 


Date of Deputation in 

the Board 


Post in which 

absorbed 


Scale of pay of the post in 

which absorbed . 


22 


5 


3 
Manager (Legal) 


01 


L . Bhagyalakshmi 


3 / 3 / 2006 


Assistant Law 
Officer 


16690 - 35690 (pay scale of 
2008 of BWSSB) equivalent 
grade/ rank of the post of APM 
and AWO . 


PD . 57 
SC . 100 


Chief Administrative Officer, 

Cum Secretary , BWSSB 


ಪ್ರಕಾಶಕರು: - ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 | 


